ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 

| ಉತ್ತರಿಸುವ ದಿನಾಂಕ 

" . "ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತು 


160 


ಡಾ। ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
01-02-2021. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


a 


ಕ ಪಕ್ನೆ ಉತ್ತರ 
ಸಂ. | 
ಅ) [ಸರ್ಕಾರಿ " ಪೌಢಶಾಲೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಸಹ ಶಿಕ್ಷಕರಿಗೆ ಉಪನ್ಯಾಸಕರ ಇಲ್ಲ 
pe ಲಿ ಹ ಪತಿಯ ಚಾಲನೆಯಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 7 
ಈ [ವಹಳಪ್ತ`ವರ್ಷಗಾದ ನಪ ಹಾದ ;, ಮ a wl ಸ 
ಅರ್ಹತೆ" ಹೊಂದಿದ್ದರೂ ಬಹಳಷ್ಟು ಪ್ರಾಥಮಿಕ ಭನ 
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಶಾಲಾ ಸಹ ಶಿಕ್ಷಕರ ಉಪನ್ಯಾಸಕರ ಹುದ್ದೆಯ 
ಮತ್ತು ಶೇಕಡ 50ರಷು ಹುದೆಗಳನ್ನು ಪೌಢ 
ಬಡ್ತಿಯಿಂದ ವರಿಚಿತರಾಗಿರುವುದು ಸರ್ಕಾರದ ಮ _ iN 
ಗಮನಕೆ PE - ಶಾಲಾ ಸಹ ಶಿಕ್ಷಕರ ವೃಂದದಿಂದ ಸರ್ಕಾರಿ 
ತ i ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ 
ವೃಂದಕ್ಕೆ ಬಡ್ತಿ ನೀಡಲು ಅವಕಾಶ ಕಲ್ಪಿಸಲಾಗಿತ್ತು 
ಅದರಂತೆ 2012ರಲ್ಲಿ ಅರ್ಹ 750 ಪೌಢಶಾಲಾ 
ಸಹ ಶಿಕ್ಷಕರನ್ನು ಉಪನ್ಯಾಸಕರ ವೃಂದಕ್ಕೆ ಬಡ್ತಿ 
ನೀಡಲಾಗಿದೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆಇಡಿ 35 
ಡಿಜಿಓ 2009 ದಿನಾಂಕ:15-05- 2014ರಲ್ಲಿ 
ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಪರಿಷ್ಕರಣೆ 
ಮಾಡಿ ಶೇಕಡ 75ರಷ್ಟು ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲು" ಮತ್ತು 
ಶೇಕಡ 25ರಷ್ಟು ಹುದ್ದೆಗಳನ್ನು ಬಡ್ಡಿ ಮೂಲಕ 
ತುಂಬಲು ಅವಕಾಶ ಕಲ್ಪಿಸಲಾಗಿದೆ. 
ದಿನಾಂಕ:01-09-2020ಕ್ಕೆ ಅಂತ್ಯಗೊಂಡಂತೆ 
272 ವಿವಿಧ ವಿಷಯಗಳ ಉಪನ್ಯಾಸಕರ 
ಹುದ್ದೆಗಳು ಹೆಚ್ಚುವರಿಯಾಗಿರುವುದರಿಂದ 
ಉಪನ್ಯಾಸಕರ ಹುದ್ದೆಗೆ ಬಡ್ತಿಗೆ 
ಅವಕಾಶವಿರುವುದಿಲ್ಲ. 
ಇ) [ಬಂದಿದ್ದರೆ ಸಿರ್‌ಶವೆ ಈ ಬಗ್ಗೆ ಫೂಡಿಹವ ದಿನಾಂಕ:01-09-2020ಕ್ಕೆ ಅಂತ್ಯಗೊಂಡಂತೆ 
"ಕ್ರಮ ಏನು; ಸ್‌ 2727 ವವಧ "ವಷಯಗಳ ಉಪನ್ಯಾಸಕರ 
ಹುದ್ದೆಗಳು  ಹೆಚ್ಚುವರಿಯಾಗಿದ್ದು ಪ್ರಶ್ನೆ 


ಉದ್ಭವಿಸುವುದಿಲ್ಲ. 


ಸ 


್ತಿ Kn 


ಈ) 7 ಯಾನ ಕಾಲಮಿತಿಯೊಳಗೆ ''ಸೆಹೆ ಶಿಕ್ಷಕರಿಗೆ 


ಹೂರ್ಣಗೊಳಿಸಲಾಗುವುದು? '” 
| ನೀಡುವುದು) 


ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಪ್ರಕ್ರಿಯೆ 


(ಮಾಹಿತಿ 


ಸರ್ಕಾರ ಪದನ ಪಾರ್‌ ಕಾಲೇಜುಗಳಲ್ಲಿ ಬ್ರ! 
ಕೋಟಾದಡಿ ಕಾರ್ಯ ನಿರ್ವಹಿಸುತ್ತಿರುವ 
ಉಪನ್ಯಾಸಕರ ಹುದ್ದೆಗಳು ವಯೋ ನಿವೃತ್ತಿ, 
ನಿಧನ, ರಾಜೀನಾಮೆ ಹಾಗೂ ಇತರೆ 
ಕಾರಣಗಳಿಂದ ತೆರವಾದಾಗ ನಿಯಮಾನುಸಾರ 
ಪೌಢ ಶಾಲೆಗಳ. ಗೇಡ್‌-2 ..ಸಹ...ಶಿಕ್ಷಕರುಗಳಿಗೆ 
ಬಡ್ಡಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಇಡಿ 16 ಡಿಜೆಡಬ್ಬ್ಯೂ 2021 


ಮಾ ಸ 


(ಎಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


